ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


334 


ಯಿ 


ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
03-02-2021. (ಕಂದಾಯ ಇಲಾಖೆಯಿಂದ ವರ್ಗಾವಣೆಯಾದ ಪ್ರಶ್ನೆ) 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಕ್ರಸಂ ಪ್ರಶ್ನೆ" ಉತ್ತರ 
1 |ಭೂ-ಪೆಕಿವರ್ತನೆಯಾದ ಜಾಗವನ್ನು ಗ್ರಾಮ ಪಂಚಾಯತಿ ವ್ಯಾಪಕ ಕ್ರಮಬದ್ದ ಪಗ 


ನಮೂನೆ-1 ಬಿ oa 
ಖರೀದಿಸಿದ್ದರೂ ನಮೂನೆ-9 ಹಾಗೂ 
11-ಎ ನೀಡುವುದನ್ನು ರಾಜ್ಯದಲ್ಲಿ 
' ಸ್ಥಗಿತಗೊಳಿಸಿದ್ದು, ಇದರಿಂದ 
ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಬಂದಿದ್ದಲ್ಲಿ, ನಿಯೆಮಾವಳ್‌ಯಂತೆ 
ಸ್ಟ್ಯಾಂಪ್‌ ಶುಲ್ಕ ಇತ್ಯಾದಿಗಳನ್ನು 
ಭೂ-ಪರಿವರ್ತಿತ ಜಾಗವನ್ನು H-w 
ಮೂಲಕ ಖರೀದಿಸಿದವರಿಗೆ ಮ 
9 ಹಾಗೂ 1-ಎ ನೀಡಲು ಯಾವ 
ಕಮ ವಹಿಸಲಾಗಿದೆ. 


3. 


ಇಲ್ಲವಾದಲ್ಲಿ "ನಮೂನಿ ಹಾಗಾ 
11-ಎ ನ್ನು: ನೀಡಲು ಯಾವಾಗ ಕ್ರಮ 
ವಹಿಸಲಾಗುವುದು? 


ಇ-ಸ್ಪತ್ತು ತಂತ್ರಾಂಶದ ಮೂಲಕ ನಮೂನೆ-9 "ಮತ್ತು ॥ಎ 
ಯನ್ನು ಪಡೆಯಲು ಆಸ್ತಿಯ ಮಾಲೀಕರು ಆಸ್ತಿಗೆ 
ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಿದಲ್ಲಿ ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿಯು ನಮೂನೆ-9 ಮತ್ತು ಎ 
ವಿತರಿಸುತ್ತಾರೆ. 


ಕ್ರಮಬದ್ದವಲ್ಲದ ಆಸ್ತಿಗಳಿಗೆ ಇ-ಸ್ಪತ್ತು ತಂತ್ರಾಂಶದ ಮೂಲಕ 


ನಮೂನೆ: 1ಬಿ ಯನ್ನು ಪಡೆಯಲು ಆಸ್ತಿಯ ಮಾಲೀಕರು 
ಆಸ್ಲಿಗೆ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಿದಲ್ಲಿ 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ನಮೂನೆ 1ಬಿ 
ವಿತರಿಸುತ್ತಾರೆ. 


: | ಕಮಬದ್ಧವಲ್ಲದ ಆಸ್ತಿಗಳಿಗೆ ಸಂಬಂಧಿಸಿದಂತೆ ನಮೂನೆ-॥ಬಿ 
ಪಡೆದಿರುವ ಆಸ್ಲಿಯ ಮಾಲೀಕರು ನಮೂನೆ-9 ಮತ್ತು 1ಎ 
ಯನ್ನು ಪಡೆಯಲು ಆಸ್ಪಿಗೆ ಸಂಬಂಧಿಸಿದ ಭೂ ಪರಿವರ್ತನೆ 
ಆದೇಶ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ನಗರ 
ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ನಗರಾಭಿವೃದ್ಧಿ 
ಪ್ರಾಧಿಕಾರ / ಯೋಜನಾ ಪ್ರಾಧಿಕಾರಿಗಳಿಂದ. ಅನುಮೋದನೆ 
ಪಡೆದ ವಿನ್ಯಾಸ ನಕ್ಷೆ (ಲೇಔಟ್‌ ಪ್ಲಾನ್‌) ಒದಗಿಸಿದಲ್ಲಿ 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯು ನಮೂನೆ-9, ಮತ್ತು 
1ಎ ವಿತರಿಸುತ್ತಾರೆ. 


